KA / BGGPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರೆ 


ಸಂಚಿಕೆ ೩೨ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ , ಆಗಸ್ಟ್ ೧೨, ೨೦೧೦ (ಶ್ರಾವಣ ೨೧, ಶಕ ವರ್ಷ ೧೯೩೨ ) 

ಭಾಗ - ೪ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು , ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


KARNATAKA GOVERNMENT SECRETARIAT 

NOTIFICATION 
No . HD 13 SCF 2010 (P ), Bangalore , Dated : 11th June 2010 
In exercise of the powers conferred by sub -section ( 1) of Section 3 of the Conservation of Foreign 
Exchange and Prevention of Smuggling Activities Act, 1974 (Central Act 52 of 1974 ) and in supersession 
of all the Notifications issued earlier in this behalf , the Government of Karnataka hereby specially 
empowers the Secretary to Government (PCAS ), Home Department for the purposes of the said section . 

By Order and in the name of the Governor of Karnataka , 
P . R . 664 

S . V . RANGANATH 

Chief Secretary to Government. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 2 ಇಸಂಗ್ರ 2010 , ಬೆಂಗಳೂರು, ದಿನಾಂಕ : 10ನೇ ಜೂನ್, 2010 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ , 1999ರ ಕಲಂ 18 - ಎರ ಉಪಕಲಂ ( 2) 
ರನಯ ಪ್ರದತವಾದ ಅಧಿಕಾರವನ್ನು ಚಲಾಯಿಸಿ, ತುಮಕೂರು ಜಿಲ್ಲಾ ಪಂಚಾಯತ್, ತುಮಕೂರು 
ಮೀರಿದ ಎಲ್ಲಾ ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through 
e- Procurement platform ) ಸಂಗ್ರಹಿಸತಕ್ಕದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ . ಪಾತಲಿಂಗಯ್ಯ 
ಪೀಠಾಧಿಕಾರಿ - 1, ( ಇ - ಆಡಳಿತ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
( ೭೭೯ ) | 


೭೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨, ೨೦೧೦ 

ಭಾಗ - ೪ಎ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 2 EPR 2010 , Bangalore, Dated: 10th June 2010 
In exercise of the powers conferred by sub - section (2 ) of Section 18A of the Karnataka 
Transparency in Public Procurements Act , 1999 (Karnataka Act 29 of 2000 ), the Government of 
Karnataka hereby specify that the Tumkur Zilla Panchayat, Tumkur shall, with immediate effect, procure 
One lakh and above all its procurements through e -Procurement platform . 

By Order and in the name of the Governor of Karnataka , 

T. PATHALINGAIAH 
P . R . 667 

Desk Officer- 1, (e -Governance ) 

Department of Personnel & Administrative Reforms 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 2 ಇಸಂಗ್ರ 2010(1), ಬೆಂಗಳೂರು, ದಿನಾಂಕ: 24ನೇ ಜೂನ್, 2010 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ ಕಲಂ 18 - ಎರ ಉಪಕಲಂ (2 ) 
ರನ್ವಯ , ಅದನ್ನು ಕರ್ನಾಟಕ ಸಾರ್ವತ್ರಿಕ ಉಪಬಂಧಗಳ ಅಧಿನಿಯಮ , 1899 (Karnataka General Clauses Act, 
1899 ) (1899ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: Ill) ದೊಂದಿಗೆ ಓದಿಕೊಂಡಂತೆ, ಇವುಗಳನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮತ್ತು ಕರ್ನಾಟಕ ಭೂಸೇನಾ ನಿಗಮ ನಿಯಮಿತಕ್ಕೆ ಸಂಬಂಧಿಸಿದ ದಿನಾಂಕ: 09.09.2008ರ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 26 ಇಜಿವಿ 2003 ( ಭಾ -1) ವನ್ನು ಈ ಮೂಲಕ ರದ್ದುಪಡಿಸುತ್ತಾ, ಕರ್ನಾಟಕ ರೂರಲ್ 
ಇನ್ ಫ್ಯಾಸಕ್ಟರ್‌ ಡೆವಲಪ್‌ಮೆಂಟ್ ಲಿಮಿಟೆಡ್ರ, ಒಂದು ಲಕ್ಷಕ್ಕೂ ಮೀರಿದ ಎಲ್ಲಾ ಸಂಗ್ರಹಣೆಗಳನ್ನು ವಿದ್ಯುನ್ಮಾನ ಸಂಗ್ರಹಣೆ 
ವೇದಿಕೆ ಮೂಲಕ (through e- Procurement platform) ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಗ್ರಹಿಸತಕ್ಕದೆಂದು, 
ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಲಲಿತಾ ಹಾ ಹಂದಿಗೋಳ 

ಪೀಠಾಧಿಕಾರಿ - 1, ( ಇ - ಆಡಳಿತ) 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 2 EPR 2010 (2 ), Bangalore , Dated : 24th June 2010 
In exercise of the powers conferred by sub -section (2 ) of Section 18A of the Karnataka 
Transparency in Public Procurements Act, 1999 (Karnataka Act 29 of 2000 ), read with section 21 of the 
Karnataka General Clauses Act, 1899 (Karnataka Act III of 1899 ) and in supersession of the notification 
No . DPAR 26 EGV 2003 (P - 1) dated 09 .09 .2008 relating to Karnataka Land Army Corporation , the 
Government of Karnataka hereby specify that the Karnataka Rural Infrastructure Development Limited , 
shall procure all its procurements value at Rs. One Lakh and above through e -Procurement platform with 
immediate effect. 

By Order and in the name of the Governor ofKarnataka, 

LALITHA .H . HANDIGOL 
P . R . 668 

Desk Officer- 1, (e -Governance ) 
Department of Personnel & Administrative Reforms 


2050 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨, ೨೦೧೦ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 2 ಇಸಂಗ್ರ 2010 (3), ಬೆಂಗಳೂರು, ದಿನಾಂಕ: 24ನೇ ಜೂನ್, 2010 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ , 1999ರ ಕಲಂ 18 - ಎರ ಉಪಕಲಂ (2) 
ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯ ವಿದ್ಯುತ್ ಮಗ್ಗಗಳ ಅಭಿವೃದ್ಧಿ ನಿಗಮ , ಬೆಂಗಳೂರು 
ಇದರ ಎಲ್ಲಾ ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e 
Procurement platform) ಸಂಗ್ರಹಿಸತಕ್ಕದೆಂದು, ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಲಲಿತಾ ಹಾ ಹಂದಿಗೋಳ 
ಪೀಠಾಧಿಕಾರಿ - 1, ( ಇ - ಆಡಳಿತ) 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 2 EPR 2010 (4 ), Bangalore , Dated : 24 " June 2010 
In exercise of the powers conferred by sub -section (2 ) of Section 18A of the Karnataka 
Transparency in Public Procurements Act, 1999 (Karnataka Act 29 of 2000), the Government of 
Karnataka hereby specify that the Karnataka State Powerloom Development Corporation Limited , 
Bengaluru shall, with immediate effect, procure all its procurements through e- Procurement platform . 

By Order and in the name of the Governor of Karnataka , 

LALITHA .H . HANDIGOL 
P . R . 669 

Desk Officer- 1, (e -Governance ) 

Department of Personnel & Administrative Reforms 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 48 ಇಆಇ 2010 , ಬೆಂಗಳೂರು, ದಿನಾಂಕ: 29ನೇ ಜೂನ್, 2010 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ ( 2000ದ ಕರ್ನಾಟಕ ಅಧಿನಿಯಮ 
ಸಂಖ್ಯೆ 29) ರ ಕಲಂ 7 ಮತ್ತು 9 ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ ಟೇಬಲ್ 1, 2 ಮತ್ತು 3ರ 
ಅಂಕಣ (1) ರಲ್ಲಿ ನಮೂದಿಸಲಾದ ಅಧಿಕಾರಿಗಳನ್ನು ಅದರ ಅಂಕಣ ( 2) ರಲ್ಲಿ ಅನುಗುಣವಾದ ನಮೂದುಗಳಂತೆ 
ನಿರ್ದಿಷ್ಟಪಡಿಸಲಾದ ಪ್ರಾಧಿಕಾರಗಳಾಗಿ ಈ ಮೂಲಕ ನೇಮಿಸಲಾಗಿದೆ. 

ಟೇಬಲ್ - 1 
ಸದರಿ ಕಲಂ 7ರ ಉಪ ಕಲಂ (1 ) ರಡಿ ಸರ್ಕಾರ ಮಾಡಿದ ನೇಮಕಾತಿ 
ಅಧಿಕಾರಿಯ ಪದನಾಮ 

ಪ್ರಾಧಿಕಾರ 
ಸರ್ಕಾರದ ಅಪರ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ರಾಜ್ಯ ಟೆಂಡರ್ ಬುಲೆಟಿನ್ ಅಧಿಕಾರಿ 
ಇಲಾಖೆ ( ಇ - ಆಡಳಿತ) 

ಟೇಬಲ್ - 2 
ಸದರಿ ಕಲಂ 9ರ ಉಪ ಕಲಂ (6) ರಡಿ ಸಂಗ್ರಹಣಾ ಸಂಸ್ಥೆ ಮಾಡಿದ ನೇಮಕಾತಿ 
ಅಧಿಕಾರಿಯ ಪದನಾಮ 

ಪ್ರಾಧಿಕಾರ 
ಸರ್ಕಾರದ ಅಪರ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಟೆಂಡರ್‌ ಆಹ್ವಾನಿಸುವ ಪ್ರಾಧಿಕಾರ 
ಇಲಾಖೆ ( ಇ - ಆಡಳಿತ) 


೭೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨, ೨೦೧೦ 

ಭಾಗ - ೪ಎ 
ಟೇಬಲ್ - 3 
ಸದರಿ ಕಲಂ 9ರ ಉಪ ಕಲಂ (i) ರಡಿ ಸಂಗ್ರಹಣಾ ಸಂಸ್ಥೆ ಮಾಡಿದ ನೇಮಕಾತಿ 
ಅಧಿಕಾರಿಯ ಪದನಾಮ 

ಪ್ರಾಧಿಕಾರ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಟೆಂಡರ್ ಅಂಗೀಕರಿಸುವ ಪ್ರಾಧಿಕಾರ 
ಸುಧಾರಣೆ ಇಲಾಖೆ ( ಇ - ಆಡಳಿತ) 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ . ಎಸ್ . ಪ್ರಸನ್ನಕುಮಾರ್ 

ಪೀಠಾಧಿಕಾರಿ - 2 , 

ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ ) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 48 EGM 2010 , Bangalore, Dated : 29th June 2010 
In exercise of the powers conferred by sections 7 and 9 of the Karnataka Transparency in Public 
Procurements Act, 1999 (Karnataka Act 29 of 2010 ) the officers specified in column (1 ) of the Table 1, 2 
and 3 below are hereby appointed to be the authorities specified in the corresponding entries in column 
( 2 ) thereof: 

TABLE -1 
Appointment made by Government under sub - section ( 1) of section 7 ibid 
Designation of the Officer 

Authority 
Additional Secretary to Government, Department of State Tender Bulletin Officer 
Personnel and Administrative Reform (e -Governance ) 

TABLE - 2 
Appointment made by the Procurement Entity under sub -section (i) of section 9 ibid 
Designation of the Officer 

Authority 
Additional Secretary to Government, Department of Tender Inviting Authority 
Personnel and Administrative Reform ( e -Governance ) 

TABLE -3 
Appointmentmade by the Procurement Entity under sub -section (ii) of section 9 ibid 
Designation of the Officer 

Authority 
Principal Secretary to Government, Department of Tender Accepting Authority 
Personnel and Administrative Reform (e -Governance) 

By Order and in the name of the Governor of Karnataka , 

G . S . PRASANNA KUMAR 
P . R . 670 

Desk Officer-2 , 
Department of Personnel & Administrative Reforms ( e -Governance ) 
TRANSPORT SECRETARIAT 

NOTIFICATION 
No. SARIE 151 SAEPA 2010 , Bangalore , Dated : 14th June 2010 
In exercise of the powers conferred by sub - clause (1 ) of section 16 of the Karnataka Motor 
Vehicle Taxation Act , 1957 (Karnataka Act 35 of 1957 ) the Government of Karnataka , hereby exempt 


ಭಾಗ - ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨, ೨೦೧೦ 

೭೮೩ 
from payment of road tax and also payment of registration fee to the following personal vehicle , belonging 
to Mr.Rolf Saligmann , Consul General of consulate General of Federal Republic of Germany (FRG ) in 
Bangalore . 
Name of the Foreign : Mr. Rolf Saligmann Consul General of consulate General of Federal 
Representation 

Republic ofGermany (FRG ) 
Personal Vehicle : 01 CC 1A ( SEDAN) 
(* Vehicle No . to be assigned by the jurisdictional R .T .O .) 

By Order and in the name of the Governor of Karnataka , 

H . B . RAGHUNATH 
P . R . 671 

Desk Officer, Transport Department 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 66 ಬೆಂಭೂಸ್ವಾ 2010 , ಬೆಂಗಳೂರು, ದಿನಾಂಕ: 28ನೇ ಜೂನ್, 2010 
ಬೆಂಗಳೂರು ಉತ್ತರ ತಾಲ್ಲೂಕು, ಯಲಹಂಕ ಹೋಬಳಿ, ಜಕ್ಕೂರು ಗ್ರಾಮದ ಸರ್ವೆ ನಂ .91 % (91 / ಬಿ) ರಲ್ಲಿನ 36 
ಗುಂಟೆ ಜಮೀನನ್ನು ಭೂಸ್ವಾಧೀನ ಕಾಯ್ದೆ ಕಲಂ 48 /(1) ರಡಿ ಭೂಸ್ವಾಧೀನದಿಂದ ಕೈಬಿಟ್ಟು ಹೊರಡಿಸಲಾಗಿದ್ದ ಅಧಿಸೂಚನೆ 
ಸಂಖ್ಯೆ: ಯುಡಿಡಿ 66 ಬೆಂಭೂಸ್ವಾ 2010, ದಿನಾಂಕ: 07/06/2010ರ ಆದೇಶವನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಿಂಪಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಎಸ್ . ಪ್ರೇಮಚಂದ್ರ 
ಪಿ . ಆರ್ . 673 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

- ನಗರಾಭಿವೃದ್ಧಿ ಇಲಾಖೆ. 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 403 ವೆಚ್ಚ -12/ 10, ಬೆಂಗಳೂರು, ದಿನಾಂಕ: 17ನೇ ಜೂನ್, 2010 
ಕಾರ್ಮಿಕ ಇಲಾಖೆಯ ಶಿಫಾರಸ್ಸನ್ನು ಪರಿಶೀಲಿಸಿ, ನಿರ್ದೇಶಕರು, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ( ವೈ) 
ಸೇವೆಗಳು , ಇವರು ಕಾರ್ಮಿಕ ರಾಜ್ಯ ವಿಮಾ ಆಸತ್ರೆ/ ಚಿಕಿತ್ಸಾಲಯಗಳಿಗೆ ಅಗತ್ಯವಿರುವ ಔಷಧಿಗಳನ್ನು ನಿಗಮದಿಂದ ನಿಗದಿ 
ಮಾಡಿದ ದರಗಳಲ್ಲಿ ಕಾರ್ಮಿಕ ರಾಜ್ಯ ವಿಮಾ ನಿಗಮವು ಗುರುತಿಸಿರುವ ಸಂಸ್ಥೆಗಳಿಂದ ನೇರವಾಗಿ ಖರೀದಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಸರ್ಕಾರವು ಕಾರ್ಮಿಕ ಇಲಾಖೆಗೆ ಎರಡು ವರ್ಷಗಳ ಕಾಲ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅಶೋಕ ಎಸ್ .ಜೀವರಗಿ 
ಪಿ . ಆರ್ . 674 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 

ಅಧಿಸೂಚನೆ 
ಸಂಖ್ಯೆ: ಆಇ 415 ವೆಚ್ಚ - 12/10, ಬೆಂಗಳೂರು, ದಿನಾಂಕ: 23ನೇ ಜೂನ್, 2010 
ರಾಜ್ಯದ 16 ಪಟ್ಟಣಗಳಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ವತಿಯಿಂದ 
ಕೈಗೊಳ್ಳುವ “ಕನ್ನಡ ಗಂಗಾ ಯೋಜನೆಗೆ ಸಂಬಂಧಿಸಿದಂತೆ ನಗರಾಭಿವೃದ್ಧಿ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಗಣಿಸಿ 
Feasibility ಮತ್ತು ಸವಿವರ ಯೋಜನಾ ವರದಿಯನ್ನು ( Module -1) ತಯಾರಿಸುವ (DPR Preparation) ಪ್ರಕ್ರಿಯೆಯನ್ನು 
ರೂ .3.28 ಕೋಟಿಗಳ ವೆಚ್ಚದಲ್ಲಿ ನೇರವಾಗಿ ಮೆ : ಕೆ.ಐ . ಪಿ. ಡಿ. ಸಿ. (ಕೆ.ಎಸ್. ಐ.ಐ . ಡಿ. ಸಿ ಮತ್ತು ಐ .ಎಲ್. & ಎಫ್.ಎಸ್. ಗಳ 


೭೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨, ೨೦೧೦ 

ಭಾಗ - ೪ಎ 
ಸಹಭಾಗಿತ್ವ ಕಂಪನಿ) ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ 
ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 

Feasibility ಅಧ್ಯಯನ ಮತ್ತು ಸವಿವರ ಯೋಜನಾ ವರದಿಯಲ್ಲಿ ಯೋಜನೆಯ ಒಟ್ಟು ವೆಚ್ಚದ ಮರುಪಾವತಿ 
ಅಗತ್ಯವಿರುವ ದರಗಳ ಮಟ್ಟ ( O & M, bulk Water ಮತ್ತು ಬಂಡವಾಳ ವೆಚ್ಚ) ಮತ್ತು “ ಪಾವತಿಸುವ ಸ್ವ - ಇಚ್ಛೆ ” 
(willingness to pay) ಸಮೀಕ್ಷೆಯನ್ನು ಒಳಗೊಂಡಿರಬೇಕು; ಅಲ್ಲದೇ , ಖಾಸಗಿ ವಲಯಗಳ ಭಾಗವಹಿಸುವಿಕೆಯಿಂದಾಗಿ 
ಗ್ರಾಹಕರುಗಳ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ " Value for money " ( vfm ) ವಿಶ್ಲೇಷಣೆಯನ್ನು ಕೂಡ ಒಳಗೊಂಡಿರಬೇಕು 
ಎಂಬ ಷರತ್ತಿಗೆ ಒಳಪಟ್ಟು ಈ ವಿನಾಯಿತಿಯನ್ನು ನೀಡಲಾಗಿದೆ. 

ಮೆ :ಕೆ. ಐ.ಪಿ. ಡಿ. ಸಿ ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ. ಪಿ 
ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ 
ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅಶೋಕಎಸ್ .ಜೀವರಗಿ 
ಪಿ . ಆರ್ . 675 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ) , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 

ಅಧಿಸೂಚನೆ 
ಸಂಖ್ಯೆ : ಆಇ 431 ವೆಚ್ಚ-12 /10, ಬೆಂಗಳೂರು, ದಿನಾಂಕ: 17ನೇ ಜೂನ್, 2010 
ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ಶಿಫಾರಸ್ಸನ್ನು ಪರಿಗಣಿಸಿ, 2010 - 11ನೇ ಸಾಲಿನಲ್ಲಿ ಸಾರ್ವಜನಿಕ ಉದ್ದಿಮೆಗಳ 
ಅಧಿಕಾರಿ/ ನೌಕರರಿಗೆ ವಿವಿಧ ವಿಷಯಗಳಿಗೆ ತರಬೇತಿಯನ್ನು ನೀಡಲು ಒಟ್ಟು ರೂ .37,77,500.00 ಗಳ ವೆಚ್ಚದಲ್ಲಿ ಈ ಕೆಳಕಂಡ 
ಪ್ರತಿಷ್ಠಿತ ಸಂಸ್ಥೆಗಳಿಂದ ನೇರವಾಗಿ ಸೇವಾ ಸಂಗ್ರಹಣೆಯನ್ನು ಪಡೆಯಲು, ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ -1999 ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸರ್ಕಾರವು ಸಾರ್ವಜನಿಕ 
ಉದ್ದಿಮೆಗಳ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

1) ಎ . ಟಿ. ಐ , ಮೈಸೂರು 
2) ಐ. ಪಿ. ಇ, ಹೈದರಾಬಾದ್ 
3) ಎ.ಎಸ್. ಸಿ. ಐ , ಹೈದರಾಬಾದ್ 
4 ) ಐ .ಎಫ್. ಸಿ. ಐ , ಬೆಂಗಳೂರು 
5) ಎನ್ . ಪಿ . ಸಿ , ಬೆಂಗಳೂರು 
6) CEDOK , ಧಾರವಾಡ 
7 ) ಕೆ. ಎಸ್. ಎಫ್ . ಸಿ , ಬೆಂಗಳೂರು 
8) ಆರ್ . ಐ . ಸಿ. ಎಂ , ಬೆಂಗಳೂರು 

9) ಐ. ಸಿ. ಡಬ್ಲೂ .ಎ , ಬೆಂಗಳೂರು 
ಉತ್ತಮ ಗುಣಮಟ್ಟದ ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅಶೋಕ ಎಸ್.ಜೀವರಗಿ 
ಪಿ . ಆರ್ . 676 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ ), 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 

ಅಧಿಸೂಚನೆ 
ಸಂಖ್ಯೆ: ಆಇ. 

10, ಬೆಂಗಳೂರು, ದಿನಾಂಕ: 28ನೇ ಜೂನ್, 2010 
ಕರ್ನಾಟಕ ವಿಧಾನ ಮಂಡಲದ ಪ್ರಸ್ತಾವನೆಯನ್ನು ಪರಿಗಣಿಸಿ, ಅಧಿಸೂಚನೆ ಸಂಖ್ಯೆ : ಆಇ 258 ವೆಚ್ಚ -12 /2010, 
ದಿ:29 .04.2010ನ್ನು ಹಿಂಪಡೆದು, ಭಾರತೀಯ ಜನತಾ ಪಾರ್ಟಿಯ ಶಾಸಕಾಂಗ ಪಕ್ಷದ ಕಾರ್ಯಾಲಯಕ್ಕೆ ರೂ .1,44,982 .00 
ಗಳ ವೆಚ್ಚದಲ್ಲಿ ಪೀಠೋಪಕರಣಗಳನ್ನು ಮೆ : ಫೆದರ್‌ಲೈಟ್ ಸಂಸ್ಥೆಯಿಂದ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨, ೨೦೧೦ 

೭೮೫ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸರ್ಕಾರವು 
ಕರ್ನಾಟಕ ವಿಧಾನ ಮಂಡಲಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅಶೋಕ ಎಸ್ . ಜೀವರಗಿ 
ಪಿ . ಆರ್ . 677 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ) , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 

ಅಧಿಸೂಚನೆ 
ಸಂಖ್ಯೆ: ಆಇ 484 ವೆಚ್ಚ- 12 /10, ಬೆಂಗಳೂರು, ದಿನಾಂಕ: 10ನೇ ಜೂನ್, 2010 
ಯುವಜನ ಸೇವಾ ಇಲಾಖೆಯು ಕೋರಿರುವಂತೆ ದಿ: 12 .06.2010 ರಿಂದ 19.06.2010 ರವರೆಗೆ ನಡೆಸಲು 
ಉದ್ದೇಶಿಸಿರುವ ಹಾಕಿ ಪಂದ್ಯಾವಳಿಗಳ ಕಾರ್ಯಕ್ರಮ ಸಂಘಟನೆಯ ಕಾರ್ಯವನ್ನು ಎಮ್.ಸಿ. ಅಂಡ್ ಎ ಸಂಸ್ಥೆಗೆ ನೇರವಾಗಿ 
ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ, ಸರ್ಕಾರವು ಯುವಜನ ಸೇವಾ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಎಮ್. ಸಿ, ಅಂಡ್ ಎ ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ. ಪಿ . 
ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ 
ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಅಶೋಕ ಎಸ್ . ಜೀವರಗಿ 
ಪಿ . ಆರ್. 678 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ) , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 

ಅಧಿಸೂಚನೆ 
ಸಂಖ್ಯೆ : ಆಇ 490 ವೆಚ್ಚ- 12/ 10 , ಬೆಂಗಳೂರು, ದಿನಾಂಕ : 2ನೇ ಜುಲೈ , 2010 
ರಾಜ್ಯದಲ್ಲಿ ಮೋಟಾರು ವಾಹನಗಳಿಗೆ ಹೈಸೆಕ್ಯೂರಿಟಿ ನೋಂದಣಿ ಫಲಕ ಅಳವಡಿಕೆ ಯೋಜನೆ ಸಂಬಂಧ 
ಆರ್.ಎಫ್. ಪಿ ಸಿದ್ಧಪಡಿಸುವ ಕಾರ್ಯವನ್ನು ರೂ .19.34 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ರಾಜ್ಯ ಸರ್ಕಾರಿ ಸ್ವಾಮ್ಯದ ಮೆ : ಐಡೆಕ್ 
ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸರ್ಕಾರವು ಸಾರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಐಡೆಕ್ ಸಂಸ್ಥೆಯು ಈ ಕಾಮಗಾರಿಯನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ. ಪಿ. ಅಧಿನಿಯಮ 
ಮತ್ತು ನಿಯಮಗಳನ್ನು ಪಾಲಿಸಬೇಕು. ಸಂಗ್ರಹಣಾ ಸಂಸ್ಥೆಯು ಉತ್ತಮ ಗುಣಮಟ್ಟದ ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ 
ದರದಲ್ಲಿ ಸಂಗ್ರಹಿಸುವುದನ್ನು ದೃಢಪಡಿಸಿಕೊಳ್ಳುವುದು ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ 
ಉಲ್ಲಂಘನೆಯಾಗದಂತೆ ಖಾತ್ರಿಪಡಿಸಿಕೊಳ್ಳುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಹೆಚ್. ಶೇಖರಪ್ಪ 
ಪಿ .ಆರ್. 679 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 

ಅಧಿಸೂಚನೆ 
ಸಂಖ್ಯೆ : ಆಇ 537 ವೆಚ್ಚ -12 /10, ಬೆಂಗಳೂರು, ದಿನಾಂಕ: 30ನೇ ಜೂನ್, 2010 
NICSI ಯಿಂದ ಒಬ್ಬರು ಪ್ರೋಗ್ರಾಮ್ ಅಸಿಸ್ಟೆಂಟ್‌ರವರನ್ನು ಎರಡು ವರ್ಷಗಳ ಅವಧಿಗೆ ವಾರ್ಷಿಕ ರೂ .2.08 

್ರಕ ಇಲಾಖೆಯ ಯೋಜನಾ ಮೇಲಿಚಾರಣಾ ಘಟಕಕ್ಕೆ ನಿಯೋಜನೆಯ ಮೇಲೆ ಪಡೆಯಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಂ ರು - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಸರ್ಕಾರವು ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್ . ಶೇಖರಪ್ಪ 
ಪಿ . ಆರ್ . 680 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


೭೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨, ೨೦೧೦ 

ಭಾಗ - ೪ 
ಅಧಿಸೂಚನೆ 
ಸಂಖ್ಯೆ : ಆಇ 546 ವೆಚ್ಚ - 12 /10 , ಬೆಂಗಳೂರು, ದಿನಾಂಕ: 2ನೇ ಜುಲೈ, 2010 
ಪರಿಷ್ಕತ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರದ ಸ್ವಾಮ್ಯ ಸಂಸ್ಥೆಯಾದ 
ಮೆ : ಭಾರತೀಯ ಜೀವ ವಿಮಾ ನಿಗಮದ ( Life Insurance Corporation of India) ಮೂಲಕ ಪಾಲುದಾರ ಹಣಕಾಸು 
ಸಂಸ್ಥೆಯಾಗಿ ನಿರ್ವಹಿಸಲು ಅಧಿಸೂಚನೆ ಸಂಖ್ಯೆ: ಆಇ 452 ವೆಚ್ಚ -12 /2010, ದಿನಾಂಕ:27. 05.2010ರಲ್ಲಿ ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದಿನಾಂಕ: 30 .09. 2010ರವರೆಗೆ ನೀಡಲಾಗಿದ್ದ ವಿನಾಯಿತಿಯನ್ನು 
ದಿನಾಂಕ: 31.03.2011ರವರೆಗೆ ಮಾತ್ರ ವಿಸ್ತರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್ . ಶೇಖರಪ್ಪ 
ಪಿ . ಆರ್ . 681 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಕೃಷಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕೃತೋಇ 22 ಕೃಇಮಂ 2010, ಬೆಂಗಳೂರು, ದಿನಾಂಕ: 7ನೇ ಜುಲೈ , 2010 
ಕರ್ನಾಟಕ ರಾಜ್ಯ ಬೀಜ ಪ್ರಮಾಣನ ಸಂಸ್ಥೆ, ಬೆಂಗಳೂರು ಇದರ ಅಂತರ ನಿಯಮಾವಳಿಯ ( ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್) ಅನುಚ್ಛೇದ 6( ಎಫ್) ಮತ್ತು ( ಜಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಈ 
ಕೆಳಕಂಡವರನ್ನು ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 
ಕ್ರ. ಸಂ . ಹೆಸರು 

ಬೀಜ ಉತ್ಪಾದನಾ ಪ್ರತಿನಿಧಿಗಳು 
ಶ್ರೀ ಜಗದೀಶ್‌ ಎಸ್‌ ಬಸಗಣ್ಣಿ 

ವರದಾ ಸೀಡ್, ಸಿರಸಿ ರೋಡ್, ಹಾವೇರಿ 
2 | ಶ್ರೀ ನಾರಾಯಣ ಪಿ. ಸಫಾರೆ, 

ಸಾಗರ ಸೀಡ್ಸ್, ಬಾಗಲಕೋಟೆ 
3 ಶ್ರೀ ಆರ್. ಜಿ . ಪರಮಶಿವಪ್ಪ 

ಸಿದ್ದಲಿಂಗೇಶ್ವರ ಸೀಡ್ಸ್ ಪ್ರೊಡ್ಯೂಸರ್ , ದಾವಣಗೆರೆ 
ಹೆಸರು 

ರೈತ ಸಮುದಾಯ 
1 ಶ್ರೀ ರೇವಣಪ್ಪ ಬಿನ್ ಹನುಮಂತಪ್ಪ ಸಂಗಟಿ, ಪ್ರಗತಿಪರ ರೈತರು 
ಕುಡುಗುಂಟಿ, ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ .ಕೆ. ಗುರಾಣಿ 
ಪಿ . ಆರ್ . 682 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಕೃಷಿ ಇಲಾಖೆ. 
FINANCE SECRETARIAT 

NOTIFICATION 
No. FD 36 BFC 2010 , Bangalore , Dated : 25th June 2010 
In exercise of the powers conferred under Sub -section (1) (d ) of Section 28 of the State Financial 
Corporations Act, 1951, the Government of Karnataka , on the recommendation of the Small Industries 
Development Bank of India (SIDBI) conveyed through their letter No .7426 /DFID /SFCs/LOA dated 
31/03/2010 , hereby accord approval for enhancing the ceiling on the aggregate of paid -up share capital 
and free reserves from Rs. 20 .00 crores to Rs. 30 .00 crores in respect of any industrial concern to be 
assisted by Karnataka State Financial Corporation . 

By Order and in the name of the Governor of Karnataka, 

C . SHAMA RAO 
P . R . 683 

Deputy Secretary to Govt. 
Finance Department (FR & BCC ) 


230 – FOTE37 DOWLI, Roondo, SAT ,09, 9000 

2852 
EDUCATION SECRETARIAT 

NOTIFICATION 
No. ED 138 TPU 2009, Bangalore, Dated : 28th June 2010 
The draft of the following rules further to amend the Karnataka Pre -University Education 
(Academic, Registration , Administration , Grant-in - aid etc .) Rules 2006 , which the Government of 
Karnataka proposes to make in exercise of the powers conferred by sub -section ( 1) of section 145 of the 
Karnataka Education Act, 1983 (Karnataka Act 1 of 1995 ), is hereby published as required by sub -section 
( 1) of section 145 of the said Act, for the information of all the persons likely to be affected thereby and 
notice is hereby given that the said draft will be taken into consideration after thirty days from the date of 
its publication in the official Gazette . 

Any objection or suggestion which may be received by the State Government from any person 
with respect to the said draft , before the expiry of the period specified above , will be considered by the 
State Government. Objections and suggestions may be addressed to Principal Secretary to Government 
Education Department (Pre -University Education ) M .S .Building , Bangalore -560 001 . 

DRAFT RULES 
1 . Title and commencement:- ( 1) These rules may be called the Karnataka Pre -University 
Education ( Academic , Registration , Administration , Grant- in - aid etc .) ( Amendment) Rules , 2010 . 

(2 ) They shall come into force from the date of their publication in the officialGazette . 

2 . Amendment of rule 15 :- In the Karnataka Pre -University Education (Academic , Registration , 
Administration , Grant-in - aid etc .) Rules 2006 , in rule 15 , after sub -rule (2 ) the following proviso shall be 
inserted , namely: 

" Provided that direct recruitment vacancies in an aided institution may be filled by appointment 
on compassionate grounds. The provisions of the Karnataka Civil Services (Appointment on 
Compassionate Grounds ) Rules, 1996 , as amended from time to time and the orders , circulars etc issued 
by the Government from time to time in this regard shall apply mutates mutandis to such appointment 
subject to following modifications , namely: 

(1 ) In case a vacancy is not available in the private aided educational institutions imparting 

Pre -University Education , where the deceased employee has worked , the eligible 
dependent of such an employee , who seeks appointment under these rules , may be 
appointed on compassionate grounds , against a vacancy available in any other aided 
private educational institution in the manner specified below : 
(a ) The Deputy Director of Pre - University Education concerned shall identify the vacancy 

available in any other aided private educational institution imparting Pre -University 
Education within the district where the deceased employee worked and direct such 
an institution to take necessary action to appoint the dependent concerned to such a 
vacancy . Upon receipt of such a direction , the managing committee of the institution 
shall formulate a proposal and forward the same to the competent authority seeking 

approval to the appointment. 
(b ) In case no vacancy is available within the district where the deceased employee 

worked , the Deputy Director of Pre - University Education shall forward the records to 
the Director, Pre - University Education who shall identify the vacancy available in any 
other aided private educational institution imparting Pre -University Education 
anywhere in the state and direct such an institution to take necessary action to 


28585 ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಆಗಸ್ಟ್ ೧೨, ೨೦೧೦ 

220 - $ 
appoint the dependent concerned to such a vacancy. Upon receipt of such a 
direction , the managing committee of the institution shall formulate a proposal and 

forward the same to the competent authority seeking approval to the appointment. 
( 2 ) In case of a dependent from a religious or linguistic minority institution seeking 

appointment on compassionate grounds he shall be appointed against a vacancy in any of 
the aided private educational institutions imparting Pre -University Education , belonging to 

religious and linguistic minority . 
(3) Nothing contained in rule 9 of the Karnataka Civil services (Appointment on 

Compassionate grounds) Rules, 1996 shall be applicable to any aided institution . 

Provided further that the applications pending on the date of commencement of the Karnataka 
Pre -University Education (Academic , Registration , Administration , Grant- in -aid etc .) (Amendment) Rules , 
2010 shall be disposed of in accordance with the provisions of these rules as amended by the said rules” . 

By order and in the name of Governor of Karnataka , 

S .H . KURIYAVAR 
P . R . 718 

Under Secretary to Government 

Education Department (PUE) 
LABOUR SECRETARIAT 

Notification 
No : LD 75 LWA 2010 , Bangalore , Dated : 15th June 2010 
In exercise of the powers conferred by Sub -section [ 1 ] of section 13 of the Employees Provident 
Funds and Miscellaneous Provisions Act, 1952 (19 of 1952 ], hereby appoints the officers holding the 
posts specified in column [2 ] of the table below in the office specified in column [ 3 ] of the said table to be 
Inspectors for the area specified in column [4 ] thereof, for the purpose of the said Act and the Schemes 
framed there under in relation to the establishments other than those specified in sub -clause [1 ] of clause 
[ a ] of section 2 of the said Act. 

TABLE 
SI Officers Office 

Area 
No . 

[i] Additional Central Employees Provident Fund 
Provident Fund 

Organization , 
Commissioner 

Olo Addl. Central PF 
Commissioner, Karnataka & 

The State of Karnataka 
“ Bhavishyanidhi 
Bhavan ", No. 13, Rajaram 
Mohan Roy Road , Bangalore 

25 . 
BANGALORE REGION 

[i] Regional Provident Employees Provident Fund Bangalore City Comprising of Pin 
Fund Commissioner Organisation , 

Code No : 560001 , 002 , 003, 004, 
Reginal Office , 

006 , 009 , 010 , 011, 018 , 019 , 020 , 
[ii ] Assistant Provident " Bhavishyanidhi Bhavan ", 021 , 023 , 024 , 025 , 026 , 027 , 028 , 
Fund Commissioner No. 13, Rajaram Mohan Roy 030 , 032 , 039, 041, 042, 047, 050 , 
Road , Bangalore - 25 . 

051, 052, 053, 055 , 056 , 059, 061, 
062, 063, 064, 065 , 069, 


Goa , 


ZION – Ya 


೭೮೯ 


FODTEIT ODE , no Somad , RT 09 , 9000 

Office 


Officers 


Area 


SI 
No. 


[iii ] Enforcement 
Officers. 


070 , 072 , 074, 078 , 079, 080 , 082, 
085 , 087 , 091 , 092 , 094 , 097 , 098 
including 

Doddaballapur, 
Devanahalli, Vijayapura , Kengeri & 
Kengeri Satellite Town , 
Kumbalagudh Kumbalagudh Indl. 
Area, Channapatana Taluk & 
Ramanagaram District. 


PEENYA REGION 
3 [i] Regional Provident 

Fund Commissioner 


[ii] Assistant Provident 
Fund Commissioner 


[iii] Enforcement 
Officers . 


Employees Provident Fund Bangalore City comprising of Pin 
Organization , Regional Code No. 560 005 , 007 , 008 , 012, 
Office , No. S [ 1 ][F ], 157 Cross , I 013, 014 , 015 , 016 , 017 , 022 , 029 , 
1st Stage , Peenya , 

031, 033, 034, 035 , 036 , 037 , 038 , 
Bangalore -560 058. 

040 , 043 , 044 , 045 , 046 , 048 , 049 , 
054 , 057 , 058 , 066 , 067, 068 , 071, 
073 , 075 , 076 , 077 , 079 , 083, 084 , 
086 , 087 , 088 , 089 , 090 , 091 , 093 , 
095 , 096 , 561 229, 562 145, 562 
158 in addition to areas comprising of 
Nelamangala Taluk , Jigani Industrail 
Area , Attible , Anekal Taluk , 
Veerasandra Industrial Area , 
Hosakote Taluk and Districts of 
Tumkur, Kolar & Chikkaballapur. 


MANGALORE REGION 

[i] Regional Provident 
Fund Commissioner 
[ii ] Assistant Provident 
Fund Commissioner 
[iii] Enforcement 

Officers . 
GULBARGA REGION 

| [i] Regional Provident 
Fund Commissioner 


Employees Provident Fund Districts of Dakshina Kannada , 
Organisation , Regional Office Shimga , Udupi, Chikmagalur, 
“Bhavishyanidhi Bhavan ", Hassan , Mysore , Mandya, 
P . B . No. 572 , Silva Road , Chamarajnagar & Coorg . 
Highlands, Mangalore - 575 
002 


[ii] Assistant Provident 
Fund Commissioner 


Employees Provident Fund Districts of Gulbarga , Yadagiri , 
Organisation , 

Bijapur, Bidar, Raichur, Bagalkot, 
Regional Office 

Dharwad, Belgaum , Uttar Kannada , 
“ Bhavishyanidhi Bhavan ", Sy Davangere , Haveri, Gadag , Bellary , 
No. 97, Beside Remand Chitradurga , Koppal. 
Home, Aland Road , 
Gulbarga- 585 101 , 


[i ] Enforcement 
Officers . 


By Order and in the name of the Governor of Karnataka 

N . R . PRABHU 
Under Secretary to Govt. 

Labour Department. 


P . R . 672 


೭೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨, ೨೦೧೦ 

ಭಾಗ - ೪ಎ 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ. ಕಾಇ 176 ಎಲ್‌ಎಸ್‌ಐ 2006, ಬೆಂಗಳೂರು, ದಿನಾಂಕ: 19ನೇ ಜುಲೈ 2010 
ಕರ್ನಾಟಕ ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ( ವೈದ್ಯಕೀಯ) ಸೇವೆಗಳು ( ನೇಮಕಾತಿ) ತಿದ್ದುಪಡಿ ನಿಯಮಗಳು 
2010ರ ಕರಡು ನಿಯಮಗಳನ್ನು ಕರ್ನಾಟಕ ಸಿವಿಲ್ ಸೇವಾ ಅಧಿನಿಯಮ 1978ರ ( 1990ರ ಕರ್ನಾಟಕ ಅಧಿನಿಯಮ 14 ) 
3ನೇ ಪ್ರಕರಣದ ( 2) ನೇ ಉಪ- ಪ್ರಕರಣದ ಖಂಡ ( ಎ) ರ ಮೂಲಕ ಸೂಚಿಸಿರುವಂತೆ ಅಧಿಸೂಚನೆ ಸಂಖ್ಯೆ .ಕಾಇ 176 
ಎಲ್‌ಎಸ್‌ಐ 2006 ದಿನಾಂಕ:04 - 02 - 2010ರ ಮೂಲಕ ಕರ್ನಾಟಕ ರಾಜ್ಯ ಪತ್ರ ದಿನಾಂಕ: 04 - 02 - 2010ರ ಭಾಗ - IV ( ಎ ) 
ಸಂಖ್ಯೆ:ಪಿಆರ್ 69ರಲ್ಲಿ ಪ್ರಕಟಿಸಿ, ಇದರಿಂದ ಭಾದಿತರಾಗಬಹುದಾದ ವ್ಯಕ್ತಿಗಳಿಂದ ಅಧಿಸೂಚನೆಯು ರಾಜ್ಯ ಪತ್ರದಲ್ಲಿ 
ಪ್ರಕಟವಾದ ದಿನಾಂಕದಿಂದ ಹದಿನೈದು ದಿನಗಳೊಳಗಾಗಿ ಆಕ್ಷೇಪಣೆಗಳು ಹಾಗೂ ಸಲಹೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ 
ತಿಳಿಸಲಾಗಿರುವುದರಿಂದ: 

ಕರಡು ಅಧಿಸೂಚನೆಗೆ ಪೂರಕವಾಗಿ ಸ್ವೀಕರಿಸಲ್ಪಟ್ಟ ಆಕ್ಷೇಪಣೆ ಹಾಗೂ ಸಲಹೆಗಳನ್ನು ಸರ್ಕಾರದಿಂದ ನಿಯಮಾನುಸಾರ 
ಪರಿಗಣಿಸಿರುವುದರಿಂದ: 

ಈಗ 1978ರ ಕರ್ನಾಟಕ ರಾಜ್ಯ ನಾಗರೀಕ ಸೇವಾ ಅಧಿನಿಯಮದ ( 1990ರ ಕರ್ನಾಟಕ ಅಧಿನಿಯಮ 14) ಪ್ರಕರಣ 8 
ರೊಂದಿಗೆ ಓದಿಕೊಳ್ಳಲಾದ 3ನೇ ಪ್ರಕರಣ (1) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರ ಕೆಳಗಿನ ನಿಯಮಗಳನ್ನು ಈ ಮೂಲಕ ಮಾಡುತ್ತದೆ: 

ನಿಯಮಗಳು 
1) ಶೀರ್ಷಿಕೆ ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ 

ಸೇವಾ (ನೇಮಕಾತಿ) ( ತಿದ್ದುಪಡಿ) ನಿಯಮಗಳು 2010 ಎಂದು ಕರೆಯತಕ್ಕದ್ದು . 
2) ಪರಿಶಿಷ್ಟದ ತಿದ್ದುಪಡಿ:- ಕರ್ನಾಟಕ ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ( ವೈದ್ಯಕೀಯ) ಸೇವಾ ( ನೇಮಕಾತಿ) 

ನಿಯಮಗಳು 2007ರ ಪರಿಶಿಷ್ಟದಲ್ಲಿ ಕಾನೂನು ಸಹಾಯಕರ ಹುದ್ದೆ ಕ್ರಮ ಸಂಖ್ಯೆ .20ಕ್ಕೆ ಸಂಬಂಧಿಸಿದಂತೆ ಈ 
ಕೆಳಕಂಡ ಬದಲಾವಣೆ ಮಾಡಲಾಗಿದೆ. 
ಹುದ್ದೆಗಳ ಪ್ರವರ್ಗ ಹುದ್ದೆಗಳ ಸಂಖ್ಯೆ 

ತಿದ್ದುಪಡಿ 


*) 


2 


ಖಾಯಂ | ತಾತ್ಕಾಲಿಕ ನೇಮಕಾತಿ ವಿಧಾನ 

ಕನಿಷ್ಠ ವಿದ್ಯಾರ್ಹತೆ 
20 . | ಕಾನೂನು ಸಹಾಯಕ | 03 

1) ಪ್ರಥಮ ದರ್ಜೆ ಮುಂಬಡ್ತಿಗೆ 
(10,000 - 18 ,150) 

ಸಹಾಯಕರ 1) ಮಾನ್ಯತೆ ಪಡೆದ 
ಹುದ್ದೆಯಿಂದ ಜೇಷ್ಠತೆ | ವಿಶ್ವವಿದ್ಯಾಲಯದಿಂದ ಕಾನೂನು 
ಮತ್ತು ಅರ್ಹತೆಯ ಪದವಿ ಹೊಂದಿರಬೇಕು. 
ಆಧಾರದ ಮೇಲೆ 2) ಪ್ರಥಮ ದರ್ಜೆ ಸಹಾಯಕರ 
ಮುಂಬಡ್ತಿಯ ಮೂಲಕ ಹುದ್ದೆಯಲ್ಲಿ ಕನಿಷ್ಠ 05 ವರ್ಷಗಳ 
2) ಸೂಕ್ತ ಅಭ್ಯರ್ಥಿಯು ಸೇವೆ ಸಲ್ಲಿಸಿರಬೇಕು. 
ಲಭ್ಯವಿಲ್ಲದಿದ್ದಾಗ ನೇರ ನೇರ ನೇಮಕಾತಿಗೆ 
ನೇಮಕಾತಿಯ ಮೂಲಕ (1) ಮಾನ್ಯತೆ ಪಡೆದ 

ವಿಶ್ವವಿದ್ಯಾಲಯದಿಂದ ಕಾನೂನು 

ಪದವಿ ಹೊಂದಿರಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ 

ಪೀಠಾಧಿಕಾರಿ , 
ಕಾರ್ಮಿಕ ಇಲಾಖೆ. (ಕಾರಾವಿ ಯೋ ( ವೈ ) ಸೇವೆಗಳು) 


230 – ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨, ೨೦೧೦ 

250 
LABOUR SECRETARIAT 

NOTIFICATION 
No .LD 176 LSI 2006 , Bangalore , dated : 19th July 2010 
Whereas the draft of the Karnataka Employees State Insurance Scheme (Medical) Services 
(Recruitment) (Amendment) Rules 2010 was published as required by Clause (a ) of Sub - section (2 ) of 
section 3 of the Karnataka Civil Services Act 1978 (Karnataka Act 14 of 1990 ) In notification No.LD 176 
LSI 2006 dated :4th February 2010 in part IV A of the Karnataka Gazette No.PR 69 dated :4th February 
2010 inviting objections and suggestions from all persons likely to be affected thereby within fifteen days 
from the date of its publication in the officialGazette . 

And whereas objection and suggestion received on the said draft has been considered by the 
State Government. 

Now , therefore in exercise of the powers conferred by sub - section (1 ) of section 3 , read with 
section of the Karnataka State Civil Services Act 1978 (Karnataka Act 14 of 1990 ) the Government of 
Karnataka hereby makes the following rules namely: 

RULES 
1 . Title _ and Commencement:- (1) These rules may be called the Karnataka Employees State 
Insurance Scheme (Medical) Services (Recruitment) (Amendment) Rules 2010 . 

2 . Ammendment of Schedule :- In the schedule to the Karnataka Employees State Insurance 
Scheme (Medical) Services (Recruitment) Rules2007 to the post of Legal Assistant at Serial No .20 , 
the following shall be substituted namely: 
Si. | CATEGORY OF 
No OF POSTS 

AMENDMENT 
No . POST 
PERMANEN 

METHOD OF 

MINIMUM 
TEMPORARY 
RECRUITMENT 

QUALIFICATION 
20 . Legal Assistant | 03 

1. Promotion from the For Promotion 

cadre of FDA on seniority 1 . Must possess 
(10,000 - 18 ,150 ) 

cum meritbasis . 

Bachelor Degree in law 
2 . If no suitable candidate from a recognized 
is available then by Direct University . 
Recruitment. 

2 . Must have put in a 
service not less than 05 
years in the Cadre of 
FDA . 
For Direct Recruitment 
1 . Must possess Degree 
in Law from a recognized 

University . 
By order and in the name of the Governor of Karnataka , 

Govindaswamy 
P . R . 699 

Desk Officer , 
Labour Department. (ESIS (M ) Services ) 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
JOBS .10Q 153 OS JJC 2010 , 23011 Unds, andot: 2230 moes 2010 . 
30 . 08 .3 . Bo (feod Joi 19487 34 ) i Jo 878 & Jesu E JO 91 – ) JJOO 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಕಂಪೆನಿಗಳಿಗೆ ಕಾರಾವಿ ಕಾಯ್ದೆಯಿಂದ 
DJD 07:01–01– 2010 dod 31- 05 - 20100 GJØR WJD OOO Dead . 

1) :DDD 90 200 . Jonsso. 
2 ) 30:233,88 Scavo ZOTACJ ,B ooo. 
3) ID: 1000g,es wea goured . asiado . 


೭೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨ , ೨೦೧೦ 

ಭಾಗ - ೪ಎ 
4 ) ಮೆ :ದೀಪಕ್ ಎಂಟರ್‌ಪ್ರೈಸಸ್ , ಮಂಗಳೂರು. 
5) ಮೆ :ಕೆನರಾ ಹೋಮ್ ಇಂಡಸ್ಟ್ರೀಸ್, ಮಂಗಳೂರು. 
6) ಮೆ : ಮಂಗಳೂರು ಗಣೇಶ ಬೀಡಿ ವರ್ಕ್ಸ್ , ಮೈಸೂರು. 

ವಿನಾಯ್ತಿಗೆ ಒಳಪಟ್ಟ ನೌಕರರ ಹೆಸರು, ಪದನಾಮವನ್ನೊಳಗೊಂಡ ಒಂದು ರಿಜಿಸ್ಟರನ್ನು ಮಾಲೀಕರು ನಿರ್ವಹಿಸಬೇಕು 
ಎನ್ನುವ ಷರತ್ತಿಗೆ ಈ ವಿನಾಯ್ತಿಯು ಒಳಪಟ್ಟಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ 

ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ, (ಕಾರಾವಿ ಯೋ ( ವೈ ) ಸೇವೆಗಳು) 
LABOUR SECRETARIAT 

NOTIFICATION 
No.LD 153 LSI 2010 Bangalore , dated : 22nd July 2010 
In exercise of the power confirmed by section 87 read with 91 - A of the ESI Act (Central Act 34 of 
1948 ) the Government of Karnataka hereby exempts , the following Companies from the operation of the 
said act for the period of five months from 01- 01- 2010 to 31-05 - 2010 . 

1) M /S Desai Brothers ,Mangalore . 
2 ) M /S Jyothi Home Industries , Mysore . 
3 ) M /s.Gurukrupa Beedi Industries, Bantavala . 
1) M /S . Deepak Enterprises., Mangalore . 
2 ) M /S . Canara Home Industries, Mangalore. 
3) M /S .Mangalore Ganesh Beedi Works, Mysore . 
The exemption is granted subject to the following condition : 

The Employer shall maintain a register showing the names and designation of the exempted 
employees. 

By order and in the name of the Governor of Karnataka , 

Govindaswamy 
P . R . 700 

Desk Officer, 

Labour Department. (ESIS (M ) Services ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 11 ಎಸ್ ಆರ್‌ಆರ್ 2010 , ಬೆಂಗಳೂರು, ದಿನಾಂಕ: 2ನೇ ಜುಲೈ , 2010 
ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ, 1978ರ ( 1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14) ರ 
8ನೇ ಪ್ರಕರಣದೊಡನೆ ಓದಿಕೊಂಡ 3ನೇ ಪ್ರಕರಣದ (1) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರ್‌ಗಳ ನೇಮಕಾತಿ ( ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ 
ನೇಮಕ ) ನಿಯಮಗಳು , 1997ಕ್ಕೆ ತಿದ್ದುಪಡಿ ಮಾಡಲು ಈ ಕೆಳಕಂಡ ನಿಯಮಗಳ ಕರಡನ್ನು ಸದರಿ ಅಧಿನಿಯಮದ 3ನೇ 
ಪ್ರಕರಣದ ( 2) ನೇ ಉಪ ಪ್ರಕರಣ ( ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ಅದರಿಂದ ಭಾದಿತರಾಗಬಹುದಾದ 
ವ್ಯಕ್ತಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅಧಿಕೃತ ರಾಜ್ಯಪತ್ರದಲ್ಲಿ ಅದು ಪ್ರಕಟವಾದ ದಿನಾಂಕದಿಂದ 15 
ದಿನಗಳ ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ಸೂಚನೆ ನೀಡಲಾಗಿದೆ. 

ಮೇಲೆ ನಿರ್ದಿಷ್ಟಪಡಿಸಿದ ಅವಧಿಯು ಮುಕ್ತಾಯವಾಗುವುದಕ್ಕೆ ಮೊದಲು ಸದರಿ ಕರಡು ನಿಯಮಗಳಿಗೆ 
ಸಂಬಂಧಿಸಿದಂತೆ, ಯಾವುದೇ ವ್ಯಕ್ತಿಯಿಂದ ರಾಜ್ಯ ಸರ್ಕಾರವು ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಅಥವಾ 
ಸಲಹೆಯನ್ನು ರಾಜ್ಯ ಸರ್ಕಾರ ಪರಿಗಣಿಸುವುದು. ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರದ ಕಾರ್ಯದರ್ಶಿಗಳು, ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆ, ವಿಧಾನ ಸೌಧ, ಬೆಂಗಳೂರು- 560 001 ಇವರಿಗೆ ಕಳುಹಿಸಬಹುದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨, ೨೦೧೦ 

೭೯೩ 
ಕರಡು ನಿಯಮಗಳು 
1. ಶಿರೋನಾಮೆ ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರ್‌ಗಳ ನೇಮಕಾತಿ 
(ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) (ತಿದ್ದುಪಡಿ ) ನಿಯಮಗಳು, 2010 ಎಂದು ಕರೆಯತಕ್ಕದ್ದು . 
( 2) ಇದು ರಾಜ್ಯಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ನಿಯಮ 7ರ ತಿದ್ದುಪಡಿ:- ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರ್‌ಗಳ ನೇಮಕಾತಿ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ 
ನೇಮಕ) ನಿಯಮಗಳು, 1997ರ ನಿಯಮ 7ರಲ್ಲಿ , ಉಪ ನಿಯಮ (1) ರಲ್ಲಿ ಸ್ನಾತಕ ಪದವಿ ” ಪದಗಳ ಜಾಗದಲ್ಲಿ ಸ್ನಾತಕ 
ಪದವಿ ಅಥವಾ ಸ್ನಾತಕೋತ್ತರ ಪದವಿ ” ಎಂಬ ಪದಗಳನ್ನು ಪ್ರತಿಷ್ಠಾಪಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವರಾಜು 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 689 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು - 1) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 12 SCA 2010 , Bangalore , Dated : 1st July , 2010 
The draft of the following rules further to amend the Karnataka Civil Services (Appointment on 
Compassionate Grounds ) Rules, 1996 , which the Government of Karnataka proposes to make in exercise 
of the powers conferred by sub - section ( 1) of section 3 read with section 8 of the Karnataka State Civil 
Services Act , 1978 (Karnataka Act 14 of 1990 ) is hereby published as required by clause (a ) of sub 
section (2 ) of section 3 of the said Act, for the information of persons likely to be affected thereby and 
notice is hereby given that the said draft will be taken into consideration after fifteen days 
its publication in the Official Gazette . 

Any objection and suggestion which may be received by the State Government from any person 
with respect to the said draft before the expiry of the period specified above will be considered by the 
State Government. Objection and suggestion may be addressed to the Secretary to Government, 
Department of Personnel and Administrative Reforms, Vidhana Soudha , Bangalore -560 001 . 

DRAFT RULES 
. Title and Commencement:- ( 1) These rules may be called the Karnataka Civil Services 
( Appointment on Compassionate Grounds ) ( Amendment) Rules, 2010 . 
(2 ) They shall come into force from the date of their publication in the Official Gazette . 

2 . Amendment of rule 6 :- In rule 6 of the Karnataka Civil Services (Appointment on 
Compassionate Grounds ) Rules , 1996 , 

in sub - rule (5 ), after the words “ on casual employment”, the words “ or whole time or 

part- time employees paid out of contingencies” shall be inserted ; and 
( ii) after sub -rule (5) the following proviso shall be inserted , namely : 

“ provided that applications pending on the date of commencement of the Karnataka Civil 
Services (Appointment on Compassionate Grounds ) (Amendment) Rules , 2010 shall be 
disposed in accordance with the provisions as existed before the commencement of this 
said amendment rules." 

By Order and in the name of the Governor of Karnataka 

DEVARAJU 
Under Secretary to Government 
Department of Personnel and Administrative Reforms 

( Service Rules - 1) 


(1) 


೭೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨, ೨೦೧೦ 

ಭಾಗ - ೪ಎ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 12 ಸೇಅನೇ 2010 , ಬೆಂಗಳೂರು, ದಿನಾಂಕ : 1ನೇ ಜುಲೈ, 2010 
ಕರ್ನಾಟಕ ರಾಜ್ಯ ನಾಗರೀಕ ಸೇವಾ ಅಧಿನಿಯಮ 1978 ( 1990ರ ಕರ್ನಾಟಕ ಅಧಿನಿಯಮ 14) ರ 8ನೇ 
ಪ್ರಕರಣದೊಂದಿಗೆ ಓದಲಾದ, 3ನೇ ಪ್ರಕರಣದ (1) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ಕರ್ನಾಟಕ ಸಿವಿಲ್ ಸೇವಾ ( ಅನುಕಂಪದ ಆಧಾರದ ಮೇಲೆ ನೇಮಕಾತಿ) ನಿಯಮಗಳು, 1996ನ್ನು 
ಮತ್ತಷ್ಟು ತಿದ್ದುಪಡಿ ಮಾಡುವ ಈ ಮುಂದಿನ ನಿಯಮಗಳ ಕರಡನ್ನು ಸದರಿ ಅಧಿನಿಯಮದ 3ನೇ ಪ್ರಕರಣದ (2) ನೇ ಉಪ 
ಪ್ರಕರಣದ ( ಎ) ಖಂಡದ ಮೂಲಕ ಅಗತ್ಯ ಪಡಿಸಲಾದಂತೆ, ಅದರಿಂದ ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳ 
ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅದು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿನಗಳ 
ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 

ಸದರಿ ಕರಡಿಗೆ ಸಂಬಂಧಿಸಿದಂತೆ , ಮೇಲೆ ನಿಗದಿಪಡಿಸಿದ ಅವಧಿಯು ಮುಕ್ತಾಯಗೊಳ್ಳುವುದಕ್ಕೆ ಮೊದಲು ಯಾರೇ 
ವ್ಯಕ್ತಿಯಿಂದ ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಯನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು. 
ಆಕ್ಷೇಪಣಿಗಳು ಮತ್ತು ಸಲಹೆಗಳನ್ನು ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ವಿಧಾನ 
ಸೌಧ, ಬೆಂಗಳೂರು-560 001 ಇವರಿಗೆ ಸಲ್ಲಿಸಬಹುದು. 

ಕರಡು ನಿಯಮಗಳು 
1. ಶೀರ್ಷಿಕೆ ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್ ಸೇವಾ ( ಅನುಕಂಪದ ಆಧಾರದ ಮೇಲೆ 
ನೇಮಕಾತಿ) ( ತಿದ್ದುಪಡಿ) ನಿಯಮಗಳು , 2010 ಎಂದು ಕರೆಯತಕ್ಕದ್ದು. 

(2) ಈ ನಿಯಮಗಳು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2 . ನಿಯಮ 6ಕ್ಕೆ ತಿದ್ದುಪಡಿ:- ಕರ್ನಾಟಕ ಸಿವಿಲ್ ಸೇವಾ ( ಅನುಕಂಪದ ಆಧಾರದ ಮೇಲೆ ನೇಮಕಾತಿ) 
ನಿಯಮಗಳು, 1996ರ ನಿಯಮ 6ರ 

1) ಉಪ ನಿಯಮ (5) ರಲ್ಲಿ “ ಸಾಂದರ್ಭಿಕ ನೌಕರಿಯ ಮೇಲಿದ್ದರೆ ” ಎಂಬ ಪದಗಳ ನಂತರ 

“ ಅಥವಾ ಸಾದಿಲ್ವಾರು ನಿಧಿ ವೆಚ್ಚದಿಂದ ವೇತನ ಪಡೆಯುತ್ತಿರುವ ಪೂರ್ಣಕಾಲಿಕ ಅಥವಾ 

ಅರೆಕಾಲಿಕ ನೌಕರರು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; ಮತ್ತು 
ii) ಉಪ ನಿಯಮ (5)ರ ನಂತರ ಈ ಕೆಳಗಿನ ಪರಂತುಕವನ್ನು ಸೇರಿಸತಕ್ಕದ್ದು, ಅಂದರೆ: 
“ಕರ್ನಾಟಕ ಸಿವಿಲ್ ಸೇವಾ ( ಅನುಕಂಪದ ಆಧಾರದ ಮೇಲೆ ನೇಮಕಾತಿ) ( ತಿದ್ದುಪಡಿ) ನಿಯಮಗಳು, 

2010 ಜಾರಿಗೆ ಬಂದ ದಿನಾಂಕದಂದು ಬಾಕಿ ಇದ್ದ ಅರ್ಜಿಗಳನ್ನು ಈ ತಿದ್ದುಪಡಿ ನಿಯಮಗಳು 
ಜಾರಿಗೆ ಬರುವ ಪೂರ್ವದಲ್ಲಿ ಅಸ್ತಿತ್ವದಲ್ಲಿ ಇದ್ದ ಆಸ್ಪದಗಳನ್ವಯ ವಿಲೇ ಮಾಡತಕ್ಕದ್ದು.” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವರಾಜು 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 697 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು - 1) 


230 – FOTE37 DOWLI, Roondo, SAT ,09, 9000 

2535 
KARNATAKA LEGISLATIVE ASSEMBLY SECRETARIAT 

NOTIFICATION 
NO. LAS /LGA/RC /58/ 2009 -10, Bangalore , dated 12th March 2010 
As required under Rule 369( 3) of the Rules of Procedure and Conduct of Business in Karnataka 
Legislative Assembly the amendments as adopted to the Rules of Procedure and Conduct of Business in 
Karnataka Legislative Assembly on 12 " March 2010 are hereby published 

S . B .PATIL 
Bangalore , 

Secretary , 
Dated : 31.03 .2010 

Karnataka Legislative Assembly 
AMENDEMENT TO THE RULES OF PROCEDURE AND CONDUCT OF BUSINESS IN 

KARNATAKA LEGISLATIVE ASSEMBLY 

A . Committee on Local Bodies and Panchayat Raj Institutions 
Rule 266 A 

Constitution of the Committee : 

The Committee on the Local Bodies and Panchayat Raj Institutions shall consist of not more 
than twenty members , of whom , fifteen shall be nominated by the Speaker, Legislative Assembly and 
Five shall be nominated by the Chairman, Legislative Council. 

Term of the Committee : 
The Committee shall hold office for a term not exceeding one year. 
Quorum : 

In order to constitute a sitting of the Committee , atleast one third of the total number of members 
of the Committee shall be present. 
4 . Functions of the Committee : 
( a ) To examine the accounts showing the appropriation of sums granted for the expenditure of 

Local Bodies and Panchayat Raj Institutions, the annual finance accounts of the State 
Government and such other accounts as the Committee may think fit. 
to scrutinise the Appropriation Accounts of the State Government and the reports of the 
Comptroller and Auditor General thereon laid before the House . 
To examine whether the Local Bodies and Panchayat Raj Institutions are performing their 
duties , in accordance with the law , bearing in mind the autonomy of the Local Bodies and 

Panchayat Raj Institutions . 
( d ) To examine any other points if referred to the committee by the Hon ble Speaker with 

reference to the objectives of Local Bodies or Panchayat RajInstitutions. 
provided , that the committee shall not examine and investigate thereon any of the following , 

namely: 
(a ) matters ofmajor policies of the Government as distinct from Local Bodies and Panchayat Raj 

Institutions; 
(b ) day -to -day matters of administration of the Local Bodies and Panchayat Raj Institutions ; 

Matters for the consideration of which Machinery is established by any special statute under 
which the Local Bodies and Panchayat Raj Institutions are established . 


(c) 


25 % FOTE37 DOWLI, TUDOWO, SAP 09, 9000 

200 - YOU 
5 . Presentation of the Report of the Committee on Local Bodies and Panchayat Raj 

Institutions; 
The report of the Committee on Local Bodies and Panchayat Raj Institutions on the accounts of the 
Government and the report of the Comptroller and Auditor General thereon shall be presented to the 
House by the Chairman of the said Committee, if he is a member of the House or by any member who 
may be authorized in this behalf by the Chairman . 

B . AMENDMENT TO THE ALLOTMENT OF TIME FOR PRIVATE MEMBERS BUSINESS 
Rules of Procedure and Conduct of Business in Karnataka Legislative Assembly 
Existing Rules 

Amended Rules as per the recommendations of the 

Committee 
Rule 30 - Allotment of time for Private 
Members Business (Page 14) 

The last two and a half hours of a sitting The last two and a half hours of a sitting on 
on Friday shall be allotted for the transaction Thursday shall be allotted for the transaction of 
of Private Members Business . 

Private Members Business. 
Provided that the Speaker may allot Provided that the Speaker may allot different 
different Fridays for the disposal of different Thursdays for the disposal of different classes of such 
classes of such business and on Fridays so business and on Thursdays so allotted for any 
allotted for any particular class of business , of particular class of business , of that class shall have 
that class shall have precedence . 

precedence . 
Provided further that the Speaker may Provided further that the Speaker may in 
in consultation with the Leader of the House, consultation with the Leader of the House , may allot 
may allot any day other than a Friday for the any day other than a Thursday for the transaction of 
transaction of Private Member s Business . Private Members Business . 

Provided further that if there is no sitting of Provided further that if there is no sitting of the 
the House on a Friday , the Speaker may House on a Thursday, the Speaker may direct that 
direct that two and a half hours on any other two and a half hours on any other day in the week 
day in the week may be allotted for Private may be allotted for Private Members Business . 
Members Business . 

Private Members business shall be taken up for 
discussion on Thursday . Also a time limit shall be 
fixed for the Members who move the resolution and 
for other members for discussion . The discussion 
shall be completed within the time stipulated by the 
Speaker and the discussion shall be completed on the 
same day with a reply by the Government. If the 
Member who moved the resolution is not present in 
the House , opportunity be given for discussion on the 
next day and discussion shall be completed with a 
reply by the Government on the same day. 


237 – a 


FOTE37 DOWLI, Roondo, SAT ,09, 9000 


252 


C . Amendment to the minimum number of Members to be present for convening Committee 
Meetings (Quorum ) 
Existing Rules 

Amended Rules as per the recommendations of the 

Committee 
Rule 212 (1) - Quorum (Page 84 ) 
Except where otherwise provided the quorum Except where otherwise provided , the Quorum to 
to constitute a sitting of the Committee shall constitute a sitting of the Committee shall be, as near 
be , as near as may be one fourth of the total as may be one -third of the total number of Members 
number ofmembers of the Committee . of the Committee . 
(E ) Committee on Petitions 

(E ) Committee on Petitions 
Rule 263 (3 ) Quorum (page 97 ) 
In order to constitute a meeting of the Rule 263( 3) shall be deleted 
Committee the quorum shall be four including 
the Chairman . 
(F ) Public Accounts Committee 

(F ) Public Accounts Committee 
Rule 265 (3) Quorum (page No . 100 ) 
In order to constitute a meeting of the Rule 265 (3 ) shall be deleted 
Committee the quorum shall be five including 
the Chairman . 
(G ) Estimates Committee 

(G ) Estimates Committee 
Rule 268 ( 3) Quorum (page 101 ) 
The quorum to constitute a sitting of the 

yol me Rule 268 ( 3 ) shall be deleted 

Bule 26813 
Committee shall be five . 
(1) Committee of Privileges 
Rule 272 (2 ) Quorum (page 103 ) 
The quorum to constitute a sitting of the Rule 272(2 ) shall be deleted 
Committee shall be five . 
(M ) Committee on the Welfare of 
Scheduled Castes and Scheduled Tribes 
Rule 287 (3 ) Quorum (page 109 ) 
In order to constitute a sitting of the 

Rule 287 ( 3 ) shall be deleted 
Committee , the quorum shall be five . 
(N ) Committee on the Welfare of Backward 
Classes and Minorities 
Rule 289( 3 ) Quorum (page 110 ) 
In order to constitute a sitting of the Rule 289( 3) shall be deleted 
Committee , the quorum shall be five . 


2805 FOTE37 DOWLI, Roondo, SAT ,09, 9000 

220 - Yo 
Amendment with regard to – if a Member of the Committee is appointed as Minister he shall cease 
to be a Member of that Committee. 
Existing Rules 

Amended Rules as per the recommendations of the 

Committee 
Committee on Petitions 
Rule 262 ( 1) Constitution of the Committee After the words in Rule 262 (1) the following words 
(page 97 ) 

shall be inserted . 
There shall be a Committee on Petitions “ Provided that a Minister shall not be elected as a 
which shall consist of the Deputy Speaker and member of the Committee and that if a member, after 
fifteen members nominated by the Speaker. his election to the Committee is appointed as a 

Minister shall cease to be a member of the Committee 

from the date of such appointment " . 
Committee of Privileges 

After the words in Rule 272 (1 ) the following words 
Rule 272 (1 ) Constitution of the shall be inserted . 
Committee (page 103 ) 

" Provided that a Minister shall not be elected as a 
There shall be appointed a Committee of member of the Committee and that if a member , after 
Privileges for the House consisting of not his election to the Committee is appointed as a 
more than Eleven members of whom Nine Minister shall cease to be a member of the Committee 
shall be elected by the House from amongst from the date of such appointment " . 
its members in accordance with the principle 
of proportional representation by means of 
single transferable vote and two members 
nominated by the Speaker at his discretion . 
Committee on Subordinate Legislation 
Rule 277 (1) Constitution of the Committee After the words in Rule 277 (1) the following words 
(page 105 ) 

shall be inserted . 
The Committee shall consist of twenty “ Provided that a Minister shall not be elected as a 
members of whom fifteen shall be elected by member of the Committee and that if a member, after 
the House from amongst its member and five his election to the Committee is appointed as a 
by the Council from amongst its members Minister shall cease to be a member of the Committee 
according to the principle of proportional from the date of such appointment ” . 
representation by means of single 
transferable vote . 
Committee on Government Assurances 
Rule 281 Constitution of the Committee (page After the words in Rule 281 the following words shall 
106 ) 

be inserted . 
The Committee shall consist of not more than “ Provided that a Minister shall not be elected as a 
Fifteen members elected by the House from member of the Committee and that if a member, after 
amongst its members according to the his election to the Committee is appointed as a 
principle of proportional representation by Minister shall cease to be a member of the Committee 
means of single transferable vote . 

from the date of such appointment ” . 


200 - ⓇJ 


FOTE37 DOWIS, Rudondo, SAT ,09, 90no 


256 


Committee on Private Members 
Bills and Resolutions 
Rule 283 ( 1) Constitution of the After the words in Rule 283 (1) the following words 
Committee (page 107 ) 

shall be inserted . 
There shall be Committee on Private “ Provided that a Minister shall not be elected as a 
Members Bills and Resolutions consisting of member of the Committee and that if a member, after 
the Deputy Speaker who shall be the his election to the Committee is appointed as a 
Chairman of the Committee and ten other Minister shall cease to be a member of the Committee 
members who shall be elected by the House from the date of such appointment ”. 
from amongst its members according to the 
principle of proportional representation by 
means of single transferable vote . 
Committee on Papers Laid on the Table 
Rule 290 ( 2 ) Constitution of the After the words in Rule 290 ( 2 ) the following words 
Committee (page 110 ) 

shall be inserted . 
The Committee shall consist of twenty “ Provided that a Minister shall not be elected as a 
Members , fifteen from the Legislative member of the Committee and that if a member, after 
Assembly nominated by the Speaker and Five his election to the Committee is appointed as a 
from the Legislative Council nominated by the Minister shall cease to be a member of the Committee 
Chairman . 

from the date of such appointment ” . 
House Committee (Chapter xxvii ) 

After the words in Rule 370(2 ) the following words 
Rule 370 ( 2) (page 138 ) 

shall be inserted . 
The Committee shall consist of the Deputy “ Provided that a Minister shall not be elected as a 
Speaker and twelve Members elected member of the Committee and that if a member, after 
according to the Principle of Proportional his election to the Committee is appointed as a 
representation by means of single Minister shall cease to be a member of the Committee 
transferable vote . 

from the date of such appointment ” . 
Library Committee (Chapter xxvii ) 
Rule 371 (2) (page 138 ) 

After the words in Rule 371(2 ) the following words 
The Committee shall consist of the Speaker of shall be inserted . 
Assembly and the Chairman of the Council “ Provided that a Minister shall notbe nominated as a 
and eight Members , five from the Legislative member of the Committee and that if a member, after 
Assembly nominated by the Speaker and his nomination to the Committee is appointed as a 
three from the Legislative Council nominated Minister shall cease to be a member of the Committee 
by the Chairman . 

from the date of such appointment ". 


K .G .BOPAIAH 

Speaker 
Karnataka Legislative Assembly 

S .B .PATIL 

Secretary 
Karnataka Legislative Assembly 


P . R . 716 


೮೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨, ೨೦೧೦ 

ಭಾಗ - ೪ಎ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 38 ಸೇವಿ 2009 , ಬೆಂಗಳೂರು, ದಿನಾಂಕ : 16ನೇ ಜುಲೈ , 2010 
ಕರ್ನಾಟಕ ಸಿವಿಲ್ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957, ಇದನ್ನು ಮತ್ತಷ್ಟು 
ತಿದ್ದುಪಡಿ ಮಾಡುವುದಕ್ಕೆ ದಿನಾಂಕ 9.6 . 2010 ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 38 ಸೇಇವಿ 2009 ರಲ್ಲಿ ಪ್ರಕಟಿಸಿರುವ ಈ 
ಮುಂದಿನ ನಿಯಮಗಳ ಕರಡನ್ನು ಅಧಿಕೃತ ರಾಜ್ಯಪತ್ರದಲ್ಲಿ ಇದರ ಪ್ರಕಟಣೆಯ ದಿನಾಂಕದಿಂದ ಹದಿನೈದು ದಿನಗಳೊಳಗಾಗಿ 
ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ ದಿನಾಂಕ 
10 .6.2010 ರ ಕರ್ನಾಟಕ ರಾಜ್ಯಪತದ ಭಾಗ - IV ಎ (ಸಂಖ್ಯೆ :688) ರಲ್ಲಿ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ 
1978 (1990 ರ ಕರ್ನಾಟಕ ಅಧಿನಿಯಮ 14 )ರ 3 ನೇ ಪ್ರಕರಣದ (2) ನೇ ಉಪ ಪ್ರಕರಣದ ( ಎ) ಖಂಡದ ಮೂಲಕ 
ಅಗತ್ಯಪಡಿಸಲಾದಂತೆ ಪ್ರಕಟಿಸಲಾಗಿರುವುದರಿಂದ; 

ಸದರಿ ರಾಜ್ಯಪತವನ್ನು ದಿನಾಂಕ 10 .6. 2010 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 
ಮತ್ತು, ಸದರಿ ಕರಡಿನ ಬಗ್ಗೆ ಯಾವುದೇ ಆಕ್ಷೇಪಣೆ / ಸಲಹೆಗಳು ರಾಜ್ಯ ಸರ್ಕಾರದಲ್ಲಿ ಸ್ವೀಕೃತವಾಗಿರುವುದಿಲ್ಲ; 

ಆದ್ದರಿಂದ, ಈಗ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ, 1978 (1990 ರ ಕರ್ನಾಟಕ ಅಧಿನಿಯಮ 
14)ರ 8 ನೇ ಪಕರಣದೊಂದಿಗೆ ಓದಿಕೊಂಡ 3ನೇ ಪ್ರಕರಣದ (1) ನೇ ಉಪ ಪ್ರಕರಣದ ಮೂಲಕ ಪದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ ಕೆಳಕಂಡ ನಿಯಮಗಳನ್ನು ರಚಿಸುತ್ತದೆ, ಎಂದರೆ: 

ನಿಯಮಗಳು 
1. ಶೀರ್ಷಿಕೆ ಮತ್ತು ಪಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು 
ಮೇಲ್ಮನವಿ) (ತಿದ್ದುಪಡಿ) ನಿಯಮಗಳು, 2010 ಎಂದು ಕರೆಯತಕ್ಕದ್ದು. 
( 2) ಈ ನಿಯಮಗಳು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಅನುಸೂಚಿ || ಕ್ಕೆ ತಿದ್ದುಪಡಿ:- ಕರ್ನಾಟಕ ಸಿವಿಲ್ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಗಳು 1957 ರ ಅನುಸೂಚಿ || ರಲ್ಲಿ, “ ಅಬಕಾರಿ ಇಲಾಖೆ "ಶೀರ್ಷಿಕೆಯಡಿಯಲ್ಲಿ, 

(i) ಪಧಾನ ಕಛೇರಿ ಉಪ ಶೀರ್ಷಿಕೆಯಡಿ, ಅಬಕಾರಿ ಹಿರಿಯ ರಕ್ಷಕರು ಮತ್ತು ಅಬಕಾರಿ ರಕ್ಷಕರು ವರ್ಗದ ಹುದ್ದೆಗಳು 
ಮತ್ತು ಅವುಗಳಿಗೆ ಸಂಬಂಧಪಟ್ಟ ನಮೂದುಗಳ ಬದಲಾಗಿ, ಈ ಕೆಳಗಿನವುಗಳನ್ನು ಪ್ರತಿಷ್ಟಾಪಿಸತಕ್ಕದ್ದು. ಎಂದರೆ: 

- ದಂಡನೆಗಳನ್ನು ವಿಧಿಸುವ ಅಧಿಕಾರವುಳ್ಳ 
ನೇಮಕ ಮಾಡುವ 
ಹುದ್ದೆಗಳ ವರ್ಗ | 

ಪ್ರಾಧಿಕಾರ ಮತ್ತು ಅವರು ವಿಧಿಸಬಹುದಾದ 
ಅಧಿಕಾರವುಳ್ಳ ಪ್ರಾಧಿಕಾರಿ | 

ಅಪೀಲು ಪ್ರಾಧಿಕಾರ 
ದಂಡನೆಗಳು 
ಪ್ರಾಧಿಕಾರಿ 

ದಂಡನೆಗಳು 


ಅಬಕಾರಿ ಆಯುಕ್ತರು 


(ii) ರಿಂದ ( ivಎ ) ಅಬಕಾರಿ ಆಯುಕ್ತರು 


ಪ್ರಧಾನ ಕಛೇರಿ 
ಅಬಕಾರಿ 
ಹಿರಿಯ 
ರಕ್ಷಕರು 


ಅಪರ/ ಜಂಟಿ 
ಆಯುಕ್ತರು, ಅಬಕಾರಿ 
( ಕೇಂದ್ರಸ್ಥಾನ ಮತ್ತು 
ಆಡಳಿತ ) 
ಅಬಕಾರಿ ಆಯುಕ್ತರು 


( v ) ರಿಂದ ( viii) ಸರ್ಕಾರ 
| ( ii ) ರಿಂದ ( iv ) | ಅಬಕಾರಿ ಆಯುಕ್ತರು 


ಅಬಕಾರಿ 
ರಕ್ಷಕರು 


ಅಪರ/ ಜಂಟಿ ಅಬಕಾರಿ 
ಆಯುಕ್ತರು 
(ಕೇಂದ್ರಸ್ಥಾನ ಮತ್ತು 
ಆಡಳಿತ ) 


ಅಪರ /ಜಂಟಿ 
ಆಯುಕ್ತರು, ಅಬಕಾರಿ 
(ಕೇಂದ್ರಸ್ಥಾನ ಮತ್ತು 
ಆಡಳಿತ) 
ಅಬಕಾರಿ ಆಯುಕ್ತರು 


( v ) ರಿಂದ ( viii) [ ಸರ್ಕಾರ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨, ೨೦೧೦ 

೮೦೧ 
(ii) ಇತರೆ ಕಛೇರಿಗಳು ಉಪ ಶೀರ್ಷಿಕೆಯಡಿ, ಅಬಕಾರಿ ಹಿರಿಯ ರಕ್ಷಕರ ವರ್ಗದ ಹುದ್ದೆ ಮತ್ತು ಅವುಗಳಿಗೆ 
ಸಂಬಂಧಪಟ್ಟ ನಮೂದುಗಳ ಬದಲಾಗಿ, ಈ ಕೆಳಗಿನವುಗಳನ್ನು ಪ್ರತಿಷ್ಟಾಪಿಸತಕ್ಕದ್ದು, ಎಂದರೆ: 

ದಂಡನೆಗಳನ್ನು ವಿಧಿಸುವ ಅಧಿಕಾರವುಳ್ಳ 
ನೇಮಕ ಮಾಡುವ 
ಹುದ್ದೆಗಳ ವರ್ಗ 

ಪ್ರಾಧಿಕಾರ ಮತ್ತು ಅವರು ವಿಧಿಸಬಹುದಾದ 
ಅಧಿಕಾರವುಳ್ಳ ಪ್ರಾಧಿಕಾರಿ 

ಅಪೀಲು ಪ್ರಾಧಿಕಾರ 
ದಂಡನೆಗಳು 
ಪ್ರಾಧಿಕಾರಿ 

ದಂಡನೆಗಳು 


ಇತರೆ ಕಛೇರಿಗಳು 
ಅಬಕಾರಿ 

ಅಬಕಾರಿ ಆಯುಕ್ತರು ಅಬಕಾರಿ ಉಪ | ( ii) ರಿಂದ (iv ) | ಅಬಕಾರಿ ಆಯುಕ್ತರು 
ಹಿರಿಯ 

ಆಯುಕ್ತರು 
ರಕ್ಷಕರು 

ಸರ್ಕಾರ 
ಅಬಕಾರಿ ಆಯುಕ್ತರು | ( V) ರಿಂದ ( viii ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ . ಮಾರ್ಕಂಡೇಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 

(ಸೇವಾ ನಿಯಮಗಳು - 2 ). 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 38 SDE 2009 , Bangalore, dated : 16th July, 2010 
Whereas the draft of the following rules further to amend the Karnataka Civil Services 
(Classification , Control and Appeal) Rules, 1957 , was published as required 
of section 3 of the Karnataka State Civil Services Act, 1978 (Karnataka Act 14 of 1990 ) in Notification No . 
DPAR 38 SDE 2009 dated 9.6 .2010 in Part IV - A (No.688 ) of the Karnataka Gazette Extra -ordinary dated 
10 .6 .2010 , inviting objections and suggestions from all persons likely to be affected thereby within fifteen 
days from the date of its publication in the official Gazette . 

Whereas, the said Gazette was made available to the public on 10.6 .2010 . 

And whereas no objections and suggestions have been received in this behalf by the State 
Government. 

Now , therefore , in exercise of the powers conferred by sub -section (1) of section 3 read with 
section 8 of the Karnataka State Civil Services Act, 1978 (Karnataka Act 14 of 1990 ) the Government of 
Karnataka hereby makes the following rules , namely: 

RULES 
1 . Title and commencement :- (1) These rules may be called the Karnataka Civil Services 
(Classification , Control and Appeal) (Amendment) Rules, 2010 . 

(2 ) They shall come into force from the date of their publication in the official Gazette . 

2 . Amendment of Schedule II:- In the Karnataka Civil Services (Classification , Control and Appeal) 
Rules, 1957 , in Schedule II , under the heading ` EXCISE DEPARTMENT , 

(i) under the sub -heading Head Office , for the entries relating to the class of post of Excise Head 
Guards and Excise Guards , the following shall be substituted , namely : 


esog 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೨ , ೨೦೧೦ 


2007 – $ 0 


Class of Posts 


Authority 
empowered 
to appoint 


Authority empowered to 
impose penalties and penalties which he 

may impose 
Authority 

Penalties 


Appellate 
Authority 


Head Office 
Excise Head Commissioner of Additional/ Joint ( ii) to (iva ) 

Commissioner of 
Guards Excise Commissioner , Excise 

Excise 
(Headquarters and 
Administration ) 
Commissioner of (v) to (viii) 

Government 
Excise 
Excise Guards Additional/ Joint Additional/ Joint ( ii) to (iva ) 

Commissioner of 
Commissioner of Commissioner, Excise 

Excise 
Excise 

(Headquarters and 
(Headquarters and Administration ) 
Administration ) 
Commissioner of (v) to (viii) 

Government 
Excise 
(ii) under the sub -heading Other Offices , for the entries relating to the class of post of Excise Head 
Guards , the following shall be substituted , namely: 

Authority empowered to 
Authority 

impose penalties and penalties which Appellate 
Class of Posts empowered 

he may impose 

Authority 
to appoint 
Authority 

Penalties 

3 
Other Office 
Excise Head Commissioner of Deputy 

(ii ) to (iva ) 

Commissioner of 
Guards Excise Commissioner of 

Excise 
Excise 


Commissioner of (v) to ( viii) 

Government 
Excise 
By Order and in the name of the Governor of Karnataka , 

P . MARKANDEYA 
Under Secretary to Government 
Department of Personnel and Administrative 

Reforms ( Service Rules - 2 ) 


P .R . 705 


